ಕರ್ನಾಟಿಕ ವಿಧಾನ ಪರಿಷತ್ತು, 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 1343 
: ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ ಹೊಂದಿದವರು) 


2) ಸದಸ್ಯರ ಹೆಸರು 
3) ಉತ್ತರಿಸುವ ದಿನಾಂಕ 
4) ಉತ್ತರಿಸಬೇಕಾದ ಸಚಿವರು 


: 18-03-2020 
: ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಪ್ರಶ್ನೆ 


ಉತ್ತರ 


ಕೇಂದ್ರ ಮತ್ತು ರಾಜ್ಯದ 
ಅನುದಾನದ ಪಾಲು 
ಹಂಚಿಕೆ ಸಂಬಂಧಿಸಿದ 
ತಗಾದೆಯಿಂದ 
ಮಂಗಳೂರು ಹಳೇ 
ಬಂದರಿನ ಮೂರನೇ 
ಹಂತದ ಮೀನುಗಾರಿಕೆ 
ಜಿಟ್ಟೆ ವಿಸ್ತರಣಾ ಯೋಜನೆ 
ನೆನೆಗುದಿಗೆ ಬಿದ್ದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹದ ಸದರಿ ಯೋಜನೆಯನ್ನು ಕೇಂದ್ರ 
ಪುರಸ್ಕತ ಯೋಜನೆಯಡಿ ಕೈಗೊಳ್ಳಲಾಗಿರುತ್ತದೆ. ಈ 
ಯೋಜನೆಯ ಅನುಷ್ಠಾನದ ವೇಳೆ ಕಾಮಗಾರಿಯಲ್ಲಾದ 
ವಿನ್ಯಾಸ ಬದಲಾವಣೆಯಿಂದ ಹಾಗೂ ಸದರಿ 
ಯೋಜನೆಯ ಕುರಿತು ಘನವೆತ್ತ ಉಚ್ಚ ನ್ಯಾಯಾಲಯ 
ಹಾಗೂ ರಾಷ್ಟ್ರೀಯ ಹಸಿರು ಪೀಠ ನ್ಯಾಯಮಂಡಳಿ, 
ನವದೆಹಲಿ ಇಲ್ಲಿ ಹೂಡಲಾದ ದಾವೆಯ ಕಾರಣದಿಂದ 
ಈ ಯೋಜನೆ ವಿಳಂಬವಾಗಿರುತ್ತದೆ. 


'ಬಂದಿದ್ದಲ್ಲಿ, ಸರ್ಕಾರವು 


ಕೈಗೊಂಡಿರುವ 
ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಸದರಿ" ಯೋಜನೆಯ ಅನುಷ್ಠಾನಕ್ಕನುಗುಣವಾಗಿ. 
ಕೇಂದ್ರ ಸರ್ಕಾರದ ಪಾಲಿನ ರೂ.151000 ಲಕ್ಷಗಳು 
ಬಿಡುಗಡೆಗೆ ಬಾಕಿ ಇದ್ದು, ಈ ಮೊತ್ತವನ್ನು ಬಿಡುಗಡೆ 
ಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಈಗಾಗಲೇ 
ಕೋರಲಾಗಿದೆ. 


ಈ ಯೋಜನೆಯು 2010-11ನೇ ಸಾಲಿನಲ್ಲಿ 
ಅನುಮೋದನೆಗೊಂಡ ಯೋಜನೆಯಾಗಿದ್ದು, 
ಕಾಮಗಾರಿಯ ಗುತ್ತಿಗೆದಾರರು 7 ವರ್ಷದ ಹಳೆಯ 
ದರಗಳಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ 
ವೆಂದು ತಿಳಿಸಿ, ಸದರಿ ಕಾಮಗಾರಿಯ ಗುತ್ತಿಗೆ ಕರಾರನ್ನು 
ಮುಕ್ತಾಯಗೊಳಿಸುವಂತೆ ಕೋರಿ ಒಪ್ಪಿಗೆ ಪತ್ರವನ್ನು 
ನೀಡಿರುತ್ತಾರೆ. ಅದರಂತೆ, ಕಾಮಗಾರಿಯ ಉಳಿದ ಘಟಕ 
ಗಳನ್ನು ಬೇರೆ ಗುತ್ತಿಗೆದಾರರಿಂದ ಪೂರ್ಣಗೊಳಿಸಲು 
ಪೂರಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯ: ಪಸಂಮೀ ಇ-76 ಮೀಇಯೋ 2020 


(ಕೋಟಿ Wo 


ಮುಜರಾಯಿ, ಮೀನುಗಾರಿಕೆ ಹಾಗೂ 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


